ಕರ್ನಾಟಕ ವಿಧಾನ ಪರಿಷತ್ತು 


[ಹುಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯ | 1459 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಪ್ರಕಾಶ್‌ » ಕೆರಾಥೋಡ್‌ (ನಾಮ 
ನಿರ್ದೇಶವ ಹೊಂದಿದವರು) 


| ಉತರಿಸಬೇಕಾದ ದಿನಾಂಕ 


17.03.2021 


ಉತ್ತರಿಸುವ ಸಚಿವರು 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು." 


ಪ್ರಶ್ನೆ 


\ ಉತ್ತರ 


| 


[ರಾಜುದಲ್ಲಿರುವ ಹಿಂದುಳಿದ ವರ್ಗ 2ಬ; ಸಕ 
ಸಲ್ಲಿರುವ ಜಾತಿ ಹಾಗೂ | 225 ಬಿಸಿಎ 2000 ದಿನಾಂಕ; 30.03.2002ರ 
ಉಪಹಾತಿಗಳಾವುವು. (ನಿವರ | ಆದೇಶದಲ್ಲಿ ಪ್ರವರ್ಗ- 2ಎ ರಡಿಯಲ್ಲಿ 


ನೀಡ) ವುದು) 


5 ರಾರದ ಆದೇಶ ಸಂಖ್ಯೆ: ಹ 


| ಕ್ರಮಸಂಖ್ಯೆಗಸುಗುಣವಾಗಿ 102 ಜಾತಿಗಳನ್ನು 
ಗುರುತಿಸಿದ್ದು, ಸಔಹರಿ ಪುವರ್ಗದಲ್ಲಿ 290 
ಜಾತಿಗಳನ್ನು ಸಹ ಡಾಖಲಿಸಲಾಗಿದೆ. 


| ಸರ್ಕಾರದ, ಆದೇಶ ಸಂಖ್ಯೆ ಸಕಇ 166 ಬಿಸಿಎ 
2011 ದಿನಾಂಕ:28.01.2012ರ ಸೇರ್ಪಡೆ 
ಆಡೇಶದಲ್ಲಿ ಅರಸು/ಅರಸ್‌ ಜಾತಿಯನ್ನು 
ಹಿಂದುಳಿದ `ವರ್ಗಗಳ ಮೀಸಲಾತಿ ಪಟ್ಟಿಯ 
ಪ್ರವರ್ಗ-2ಎ ರಡಿಯಲ್ಲಿ ಅನುಕ್ರಮ ಸಂಖ್ಯೆ:103 
"ರಲ್ಲಿ ಸೇರ್ಪಡೆ ಮಾಡಲಾಗಿದೆ. 

[ ಅದರಂತೆ, ಪ್ರವರ್ಗ-2ಎ ರಡಿಯಲ್ಲಿ . ಒಟ್ಟು 
(103+290)=393: ಜಾತಿಗಳನ್ನು 
ನಮೂದಿಸಲಾಗಿದೆ. 


[3ಎ [ನಲ್ಲಿ ಇರುವ ಎಲ್ಲಾ ಮಗಳಗ 7) ಸರ್ಕಾರದ ಆದೇಶ ಸಂಖ್ಯೆ: 
ಹೊರಡಿಸಿರುವ ಗೆಜಿಟ್‌ ! ಎಸ್‌ಡಬ್ಲ್ಯ್ಯೂಡಿ 225 ಬಿಸಿಎ 2000 ದಿನಾಂಕ: | 
| ನೂಟಿಫಿಕೇಷನ್‌ ವಿವರ ನೀಡುವುದು; 


30.03.2002. ಕರ್ನಾಟಕ ರಾಜ್ಯ ಪ್ರಪತ್ರ 
ಲಗತ್ತಿಸಿದೆ. 

|2 ಸರ್ಕಾರದ. ಆದೇಶ ಸಂಖ್ಯೆ ಸಕಇ 166 
"ಬಿಸಿಎ 2011 ದಿನಾಲಕ:28.01.2012ರ ಸೇರ್ಪಡೆ 
। ಆದೇಶದ ಪನಿಯ ಇದರೊಂದಿಗೆ ಲಗತ್ತಿಸಿದೆ. 


ಇ) | ಹಾಲಿ . 2ಐಗೆ 


ಸೇರಿಸಬೇಕೆಂದು! 


ಪ್ರಸ್ತುತ ಪ್ರವರ್ಗ2ಎ ಗ ಸಾರಿಸವಣಂದು ಈ 


| ಒತ್ತಾಯಿಸುತ್ತಿರುವ ಜಾತಿ ಹಾಗೂ ಉಪ 
| ಜಾತಿಗಳಾವುವು? (ಬಿವರ ಒದಗಿಸುವುದು) ; 


| ಪಂಚಮಸಾಲಿ ಜಗದ್ಗುರು ಪೀಠ: ಹರಿಹರ 


2ಎ 


ಕೆಳಕಂಡ ಸಮುವಾಯ/ ಸಂಘಸಂಸ್ಥೆಗಳಿಂದ 
ಮನವಿಗಳು ಆಯೋಗಕ್ಕೆ ಸ್ವೀಕೃತವಾಗಿರುತ್ತವೆ. 


|). ಪ್ರಥಮ ಜಗದುರು ಶ್ರೀ ಬಸಪಜಯ 
! ಮೃತ್ಯಂಜಯ ಸ್ಕಾಮೀಗಳು ಲಿಂಗಾಯಿತ | 
| ಪಂಚಮಸಲಿ ಜಗದುರು, ಮಹಾಪೀರ, 
! ಧರ್ಮಕ್ಷೇತ್ರ ಕೊಡಲಸಂಗಮ,. ಹುನಗುಂದ 
| ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ರವರು 
| ಲಿಂಗಾಯತ : ಪಂಚಮಸಾಲಿ " ಸಮಾಜವನ್ನು 
| ಪ್ರವರ್ಗ-2ಎ ಗೆ ' ಸೇರ್ಪಡೆ ಮಾಡುವಂತೆ 
| ದಿನಾಂಕ:  10.122020ರ . ಮನವಿಯಲ್ಲಿ 
"ಕೋರಿರುತ್ತಾರೆ. _ yo] 


2)  ಜಗದುರು ಶ್ರೀ ಶ್ರೀ ಶ್ರೀ ವಚನಾನಂದ 
ಮಹಾಸ್ವಾಮಿಗಳು, ವೀರಶೈವ: ಲಿಂಗಾಯತ 


ಇವರು ಲಿಂಗಾಯತ ಪಂಚಮಸಾಲಿ 
ಸಮಾಜವನ್ನು ಹಿಂದುಳಿದ ವರ್ಗಗಳ ಪಟ್ಟೆಯ 
ಪ್ರವರ್ಗ-2ಎ . ಪಟ್ಟಿಗೆ ಸೇರಿಸುವಂತೆ ಕೋರಿ 
ಹುನವವಿ 


ರಂದು 


ಕರ್ನಾಟಿಕ ಪ್ರದೇಶ ಬಲಿಜ ಸಂಘ, 
ಇವರು ಬಲಿಜ ಸಮುದಾಯಕ್ಕೆ 
ರಡಿಯಲ್ಲಿ. ಸರ್ಕಾರಿ ಉದ್ಯೋಗ 
ನ್‌ಡುವಂತೆ 
ಮನವಿಯಲ್ಲಿ 


3} 
ಬೆಂಗಳೂರು 
: ಪ್ರವರ್ಗ-2ಎ 
' ಅವಕಾಶಗಳ 
ದಿಸಾಂಕ: 

! ಕೋರಿರುತ್ತಾರೆ. 

| 

'0) ಶ್ರೀ ಕೃಷ್ಣ ಹಳ್ಳಿಕಾರ ಮಹಾಸಂಸ್ಥಾನ 
"ಟ್ರಸ್ಟ (ರ, ಬೆಟ್ಟನಪಾಳ್ಯ, ಬೆಂಗಳೂರು ರವರು 
| ಹಳಿಕಾರ ಜನಾಂಗವನ್ನು ಹಿಂದುಳಿದ ವರ್ಗಗಳ 
ರಡಿಯಲ್ಲಿ ತಂದು ಒಳಮೀಸಲಾತಿ 
| ಸೌಲಭ್ಯವನ್ನು ಕಲ್ಪಿಸುವಂತೆ ದಿನಾಂಕ: 


| 22.01.2021ರ ಮನವಿಯಲ್ಲಿ ಕೋರಿರುತ್ತಾರೆ. 


ಮೀೀಸಲಾತಿಯನು 


[00 ೧ಯ್ನು 


04.01.2021ರ . 


5 ಶ್ರೀ ಶರಣಪ್ಪ ಚಟ್ಟೇರ್‌, ಅಧ್ಯಕ್ಷರು, 
ಶಿವಸಿಂಪಿ ಸಮಾಜ, ' ಹೊಸಷೇಟೆ, ಇವರು 
ವಿಂಗಾಯತ ಶಿವಸಿಂಪಿ ಪಂಗಡವನ್ನು ಪ್ರವರ್ಗ- 


| | 
2ಎ ಗೆ ಸೇರಿಸುವಂತೆ ದಿನಾ೦ಕ: 18.10.2020ರ 
. | ಮನವಿಯಲ್ಲಿ ಕೋರಿರುತ್ತಾರೆ. 
; [ ; 
ಸಂಖ್ಯೆ:ಹಿಳಿವಕ 82 ಬಿಸಿಎ 2021 


ಮುಜರಾಯಿ"'ಮತ್ತು ಹಿಂದುಳಿದ ವರ್ಗಗಳ 
ಕಲ್ಯಾಣ ಸಚಿವರು 


ಕರ್ನಾಟಕ ರಾಜ್ಕಪತ್ರ, ಗುರುವಾರ ಏಪ್ರಿಲ್‌ ೧೧, ೨೦೦೨ ೧೦೦೩ 


ವು; 


ಪಂಗಡಗೆ 


ಕೆಳಗಿನ 


ಹಾಗೂ 


ಸಂವಿಧಾ। 


ಶಿಕ್ಷಣಕ್ಕಾ 
ವೇಮಕಾ 


. ಹಾಗೂ 


ಸಮಾಜ ಕಲ್ಯಾಣ ಸಚಿವಾಲಯ 


: ವಿಷಯ: ಹೊಸ ಕಿನಪದರ ಮತ್ತು ಭಾರತದ ಸಂವಿಧಾನಧ ಅನುಚ್ಛೇದ 15(4) ರಂತೆ ವಿದ್ಯಾ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು 
ಅನುಚ್ಛೇದ ನರ ಮೇದೆಗೆ ನೇಮಕಾತಿಗಳಲ್ಲಿ ಮೀಸಲಾತಿಗಳು - ಆದೇಶ ಕುರಿತು. 


wd ಓದಲಾಗಿದೆ: ೧) ಸರ್ಕಾರಿ ಆದೇಶ ಸಂಖ್ಯೆ: ಸಕಣ 150 ಬಿಸಿವಿ 94, ದಿ: 17-9-1994. 


(2 ಸರ್ಕಾರಿ ಆದೇಶ ಸಂಖ್ಯೆ : ಸಕಇ 251 ಬಿಸಿಎ 94, ದಿ: 31-1-1995. 
(3) ಸರ್ಕಾರಿ ಅದೇಶ ಸಂಖ್ಯೆ :'ಸೆಕೆಇ 394 ಬಿಸಿಎ 95, ದಿ: 14-2-1996. 


(4) ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಕಾರ್ಯದರ್ಶಿ ಇವರ 'ಪೆತ್ತ ಸಂಖ್ಯೆ: 
 ಕೆಎಸ್‌ಸಿಬಿಸಿ:ಖಂಎಸ್‌:.ರಿಪೋರ್ಟ್‌ 2000-01, ದಿನಾಂಕ: 14-12-2000. 


ಪ್ರಸ್ತಾಘೆನೆ:" 


ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ: 17-9-04 ಫು ಸರ್ಕಿರವು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ 
ಳು ಮತ್ತು ಇತರೆ ಹಿಂದುಳಿದ ವರ್ಗಗಳಿಗಾಗಿ 1994-95ನೇ 'ಸಾಲಿನಲ್ಲಿ, ವೃತ್ತಿಪರ ಶಿಕ್ಷಣಕ್ಕಾಗಿ ಪ್ರವೇಶ ಪಡೆಯಲು ಈ 
ತೆ ಮೀಸಲಾತಿ ನಿಗದಿಪಡಿಸಲಾಗಿತ್ತು.” . : 


ಪ್ರರ್ಗ-। 4% 
ಪ್ರವರ್ಗ - 1ಎ) " ಕ 15% 
ಪ್ರವರ್ಗ - 1) 4% 
"ಪ್ರವರ್ಗ -॥ಂ): | 4% 
ಪ್ರವರ್ಗ - 1) ಕ 5% 
ಪರಿಶಿಷ್ಟ ಜಾತಿಗಳು" ' 15% 
ಪರಿಶಿಷ್ಟ ಪ ಪಂಗಡಗಳು 3% 


2: ಮೇಲಿನ ಆದೇಶದ ಅಡಿಯಲ್ಲಿ ಕೆನೆಪದರ, ನೀತಿಯನ್ನು ಜಾರಿಗೆ ತರುತ್ತಾ ಪೆರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು 
ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗ-1ನ್ನು- ಹೊರತುಪಡಿಸಿ 'ಯಾವುದೆಃ ವ್ಯಕ್ತಿ ಕೆನೆಪದರ ನೀತಿಯನ್ವಯ ನಿಗದಿಪಡಿಸಿದ 


ನಿಬಂಧಣೆಗಳ ವ್ಯಾಪಿಗೆ ಒಳೆಷೆಟ್ಟು ಮೀಸಲಾತಿಗಾಗಿ ಆರ್ಹತೆ. ಹೊಂದುತ್ತಾನೆ ಎಂದು ಪ್ರತಿಪಾದಿಸಲಾಗಿದೆ. 


3. ಕ್ರಮಸಂಖ್ಯೆ 0 ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ 31- 1-95 ರಲ್ಲಿ ವೃತ್ತಿಪರ ಶಿಕ್ಷಣಕ್ಕಾಗಿ ಕ್ರಮಸಂಖ್ಯೆ (1) 


ರಲ್ಲಿ ಓಥಲಾದ ಸರ್ಕಾರಿ ಆದೇಶ ದಿನಾಂತ: 17-9-94 ರಲ್ಲಿ ನಿಗದಿಪಡಿಸಿದ ಮೀಸಲಾತಿ ಹಾಗೂ ಕೆನೆಪದರ ನೀತಿಯನ್ನು ಭಾರತ 


ನದ ಅನುಚ್ಛೇದ 16(4) ರಂತೆ ನೇಮಕಾತಿಗಳಿಗೂ ವಿಸ್ತರಿಸಲಾಯಿತು. 


4. ಕ್ರಮಸಂಖ್ಯೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶ ದಿನಾಂಕ: 14- -2-96 ರಲ್ಲಿ ದಿನಾಂಕ: 1-1-1995 ರಂದು ವೃಶ್ತಿಪರ 
p ಅಸ್ಪಿತ್ವದಲ್ಲಿದ್ದ ' ಮೀಸಲಾತಿ ಹಾಗೂ ಕೆನೆಪದರ ನೀತಿಯನ್ನು ದಿನಾಂಕೆ: 1-1-1994 ರಿಂದ ಪೂರ್ವಾನ್ನಯವಾಗಿ 
ಶಿಗಳಿಗೂ ಅನ್ವಯವಾಗುವಂತೆ ಜಾರಿಗೆ ತೆರಲಾಯಿತು. k | 


5. ಯಾವುದೇ ಸಂದರ್ಭದಲ್ಲಿ ಮೀಸಲಾತಿಯು ಶೇ. 50 ಕೈ ಮೀರಬಾರದೆಂದು ಭಾರತದ ಮಾನ್ಯ ಸರ್ವೋಚ್ಛ 


ನ್ಯಾಯಾಳಯವು ರಿಟ್‌' ಅರ್ಜಿ ಸಂಖ್ಯೆ: 48: 94 ರಲ್ಲಿ ಮಧ್ಯಂತರ ಆದೇಶ ನೀಡಿದೆ. ಇಂತಹುದೇ ರಿಟ್‌ ಅರ್ಜಿಗಳು ಸಂಖ್ಯೆ: 471:94 


94:94 ಮಾನ್ಯ ಸರ್ಮೋಚ್ಛ ನ್ಯಾಯಾಲಯದಲ್ಲಿ ಇತ್ಯರ್ಥ ಬಾಕಿ ಇವೆ. ಆದುದರಿಂದ ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 61 


ಬಿಸಿಎ. 95 ದಿನಾಂಕ: 28- 12-95, ದಿನಾಂಕ: 17-9-94 ಹಾಗೂ 13-1-95ರ ಸರ್ಕಾರಿ ಆದೇಶಗಳಲ್ಲಿ ನಿಗದಿಪಡಿಸಿದ" ಶೇ. 50 


ಮೀಸಲಾತಿಯ ಚಲಾವಣೆಯನ್ನು ರಿಟ್‌ ಅರ್ಜಿ ಸಂಖ್ಯೆ: 433:94, 471:94 ಮತ್ತು 694:94 ರಲ್ಲಿ ಸರ್ವೋಚ್ಛ ನ್ಮಾಯಾಯವು 


ಅಂತಿಮ 


ತೀರ್ಮಾನ ಕೈಗೊಳ್ಳುವವರೆಗೆ ವಿಸ್ತರಿಸಲಾಗಿದೆ. 


6. ಈಗ ಕರ್ನಾಟಕ-ರಾಜ್ಯ ಹಿಂದುಳಿದ ವರ್ಗಗಳ: ಆಯೋಗವು ಕ್ರಮ ಸಂಖ್ಯೆ (4). ರಲ್ಲಿ ಓದಲಾದ ತನ್ನ. ಪತ್ರ ದಿನಾಂಕೆ: 


14-12-2000 ರಲ್ಲಿ ವಿಶೇಷ ವರದಿ ಹಾಗೂ 71 ಸಲಹೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಸಂಪೂರ್ಣ, ವರದಿಯನ್ನು ಪರಿಶೀಲಿಸುವುದನ್ನು 
ಬಾಕಿ. ಇಟ್ಟು ಸರ್ಕಾರವು ವಿಶೇಷ ವರದಿಯಲ್ಲಿನ ಕೆನೆಪದರ ನೀತಿ ಹಾಗೂ ಸಲಹೆಗಳಿಗೆ ಸತ ಜಾತಿಗಳನ್ನು ಸೇರಿಸುವುದು, 


IN 


ತೆಗೆದುಹಾಕುವುದು ಹಾಗೂ ಕಾಗುಣಿತ ದೋಷಗಳನ್ನು 


ಕರ್ನಾಟಕ - ಪತ್ರ, ಗುರುವಾರ ಬಿಪ್ರಿಲ್‌' 


ಭಾಗೆ -ದ 


ಸರಿಪಡಿಸುವುದು ಇತ್ಕಾದಿ 71 ಸಲಹೆಗಳನ್ನು, ಸವಿವರವಾಗಿ ಪರಿಶೀಲಿಸಿದೆ. 


ಅಂತೆಯೇ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: 


ಸಕಣ 225 ಬಿಸಿಎ 2000, ಬೆಂಗಳೂರು, ದಿನಾಂಕ: 30ನೇ. ಮಾರ್‌ 2002 


ಪೀಠಿಕೆಯಲ್ಲಿಯ ಪ್ರಸ್ತಾವನೆಯನ್ನು ಸವಿವರವಾಗಿ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


p 


ಸರ್ಕಿರಿ ಆದೇಶ ಸಂಖ್ಯೆ: 


ಮೇಲೆ ಕ್ರಮ ಸಂಖ್ಯೆ (1) ಮತ್ತು () ರಲ್ಲಿ ಅನುಕ್ರಮವಾಗಿ ಓದಲಾದ ಸರ್ಕಾರಿ ಆದೇಶಗಳು ದಿನಾಂಕ: 17- 9- 94 
ಹಾಗೂ 31-1-95 ರಲ್ಲಿ ವಿದ್ಯಾ ಸಂಸ್ಥೆಗಳಲ್ಲಿ ಪ್ರವೇಶ ಹಾಗೂ ನೇಮಕಾತಿಗಳಿಗಾಗಿ ನಮೂದಿಸಲಾದ ಮೀಸೆಲಾತಿಯ 
ಪ್ರಮಾಣವನ್ನು ಮುಂದುವರಸಲಾಗಿದೆ. - - jd 


' ಕರ್ನುಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸ್ಸುಗಳನ್ನು ಅಳವಡಿಸಿ ಈ ಆದೇಶದ ಅನುಬಂಧ - | ರಿ 
ಲಗತ್ತಿಸಲಾದ ಹಿಂದುಳಿದ "ವರ್ಗಗಳ ಪರಿಷ್ಕೃತ ಪಟ್ಟಿಯನ್ನು ಈ ತಕ್ಷಣವೇ ಜಾರಿಗೆ ತರಲಾಗಿದೆ. 


ಈ ಆದೇಶದ ಅನುಬಂದ - 1 ರಲ್ಲಿ ಲಗತ್ತಿಸಿದ ಹೊಸ ಸಮಗ್ರ 
ತರಲಾಗಿದೆ. ಈ ಕೆನೆಪದರ ನೀತಿಯು ಪರಿಶಿಷ್ಟ ಜಾತಿ; ಪರಿಶಿಷ್ಟ. 
ಪ್ರವರ್ಗ - 1ಕ್ಕೆ ಅನ್ವಯಿಸುವುದಿಲ್ಲ. ಪ್ರವರ್ಗ ೨ Ile), ile), 
` ಅಭ್ಯರ್ಥಿಗಳು ಅನುಬಂಧ - | ರಲ್ಲಿನ ಹೊಸೆ . ಸಮಗ್ರ, 
ಅನುಗುಣವಾಗಿ ಮೀಸಲಾತಿಗೆ. ಆರ್ಹಗ್ರಾಗುವರು. 


ಪಂಗಡಗಳಿಗೆ ಮತ್ತು ಹಿಂದುಳಿದ ವರ್ಗಗಳ 
(ಎ) ಮತ್ತು ಲಂ) ಅಡಿಯಲ್ಲಿ ಬರುವ 


ಕರ್ನಾಟಕ ರಾಜ್ಯಪಾಯ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಿ.ಎಂ. ಆಗಾ 
ಸರ್ಕುರದ ಉಪ ಕಾರ್ಯದರ್ಶಿ, 
ಸಮಾಜ ಕಲ್ಯಾಣಿ ಇಲಾಖೆ A 


ಸಕಇ 225 ಬಿಸಿಎ 2000, ಬೆಂಗಳೂರು, ದಿನಾಂಕೆ: 30ನೇ ಮಾರ್‌ 200: 


“” 


ಕೆನೆಪದರ ನೀತಿಯನ್ನು ಈ ತಕ್ಷಣ ಜಾರಿಗ § 


ಕೆನೆಪದರ ನೀತಿಯಲ್ಲಿ ವಧಿಸಿದ ಅನುಬಂಧನೆಗಳಿಗೆ 


ಅನುಬಂಧ - 1 
| ಪ್ರವರ್ಗ - | | 
ಕ್ರಮ ಸಂಖೆ ಜಾತಿಯ ಹೆಸರು | ಕ್ರಮಸಂಖ್ಯೆ ಜಾತಿಯ ಹೆಸರು 
Ny ಅಗಮುಡಿ (9) | ಡವರಿ | 
2 (6) | ಅಂಬೀಯಾರನ್‌ | (h) | ಗೋಸಾಯಿ sl 
2 (b) | ಆಂಬೀಶರ್ಮ | (1) 1] ಗುಸಾಯ್‌ .' 
(೭) | ಮುತ್ತರಾಸಿ (1) | ಹೆಳವ 
(d) | ಮುತ್ತರಾಚ (K) | ಹೆಳೊವ 
3 ಬಗ್ಗರು () | ಹೊಲೆವ ' 
4 ಬವಂದಿ (m) ನೆಂದಿವಾಲ 
5 (8) | ಬಾವಾಜಿ (೧) | ಪಚಿಗುಂಟ 
(b) | ಅತಿತ್‌ (೦) | ಪಿಚ್‌ಗುಂಟಲ 
(6) | ಬೈರಾಗಿ (9) | ಪಿಚಿಗುಂಟಲ' 
(0) | ಬವಾನಿ (0) | ಬಾವ 
(ಆ) | ಬೈರಾಗಿ - £ | | (7) | ಬ್ಯಾರಗಿ - 
(8) | ಡೌರಿಗೋಸಾಯು | 


ಬಾಗ -ಗೆ ಕನಾಟಕ .ರಾಜ್ಕಹತ್ರ, ಗುರುವಾರ ವಿಪ್ರಿಲ್‌ ೧೧, ೨೮6೦೨ "೧೦೦೫ 
ಕ್ರಮ ಸಂಖ್ಯೆ ಜಾತಿಯ ಹೆಸರು ಕ್ರಮ ಸಂಖ್ಯ'| ಜಾತಿಯ ಹೆಸರು 
6 (8) | ಬೆಸ್ತ ನ (೩]) |' ತೊರೆಯ 
-(b) ಅಂಬಿಗ / ಅಂಬಿ " (೩k). ಪಾಗಿ 
(£) | ಬಾರ್ಕಿ ! ಬಾರಿಕ 7 (| ಬಾಮ್ಪ 
(4) | ಚೆಸ್ತರ್‌ ; (5). ಭೋಂಪು 
(ಈ) | ಜೋಯಿ- ' (೭) | ಪರದೇಶಿ -. ಭಾಂಪ್ರ 
1p | ರಾಜಬೊಯಿ ; duo 
(4) | ಬಂಡ - ಚೆಷ್ಟರ್‌ . (6) | ಭೋಂತ್ರ 
(1). ದಾಲ್ಪಿ (8) | ಉಚ್ಚಲಿಯನ್‌. 
() ದಾವಶ್‌ i : 8 ಭಾಟ್ರಾಜು - 
().| ಗಬಿಟ್‌ 9 (೩) | ಬೋಗಡ್‌ 
-(॥) | ಗೆಲಾಡಕೊಂಕಣಿ ume 
() | ಗಂಗೆಮಕ್ಕೆಳು () | ಬಗಲಿ 
("| ಗಂಗಾಕುಲ “(d) ಬೋಗಾಡಿ 
(n) | nos ಈ 0 (a) was 
(೦) | ಗಂಗಾಮತಸ್ಥ i (ರ) | ಬುಡೂಡ್ಯಿ 
. (P| | ಗಂಗಾಪುತ್ರ (c) | ಚೀಟ್ರ ಸ 
(q] | ಗೌರಿಮತ ' 0:1] (0) |ದೇವರಿ WN 
(7) | ಬುಂಡೆ-ಚಿಸ್ತ | ಗುಂಡೆ ಬೆಸ್ತ (e) | roa 
(5) | ಹೆರಕಂತ್ರ ಮ -:. (Mn 
(uoರ Re (9) | ಜೋಷಿ - 
(U) } ಕಬ್ಬೇರ! ಕಬ್ಬೇರ್‌ : , ; |: °- (h)| duno 
Wlಕಬoಗ (1 ಲ್ಲತ್ಯಾತ 
“(W)|| ಕಬ್ಬಿಲಿ PE 23 (| ಮೋದಿಗ 
“(9)|| ಕಹರ್‌ [ಪತ್ರ 
()1] ಖಾರ್ವಿ! ಕೊಂಕಣ ಖಾರ್ವಿ ೫ (| ಪನಸ "| 
(2)/| ಕೋಳಿ Pe ಹೀ + | (m) | ಖಂಗಳೆ 
ES CE 
(ab) | ಮಡ್ತರ್‌ WE (೦) |. ಬುಡ್‌ಬುಡಕಾಲ y | 
(ac) ಮೀನಗಾರ್‌ f _ Fy 11 ಚುಂಚರ್‌ 
(ad) | ಮೊಗವೀರ A 12 (a) | ದಾಸರಿ 
(೩9) | ಮೊಗೇರ್‌ 5 (ರ) | ದಾಸರು - 
(88) | ಮುಕ್ಕವಾನ್‌ (೭) | ಚಕ್ರವಾದ್ಯ - ದಾಸ 
(೩) | ಪರಿವಾರ (ರ) | ಚಂಗ್‌ - ದಾಸರ್‌ 
(ah) | ಸಿವಿಯರ್‌ (ಆ) | ದೊಂಬಿ - ದಾಸರು 
(ai) | ಸುಣಗಾರ 
| 


y 


[ees ಕರ್ನಾಟಕೆ 'ರಾಜ್ಯಪ: ವಾರ 'ವಿಪ್ರಿಲ್‌ ೧೧, ೨ರಿಂ೨ ಭಾಗ-೧ 
[ ಕ್ರಮ ಸಂಖ್ಯೆ ಜಾಯ ಹೆಸರು ' ಕ್ರಮ ಸಂಖ್ಯೆ ಜಾತಿಯ ಹೆಸರು 
| 13 (8) | ದೇವದಾಸಿ 19 (೩) | ಹಾವಾಡಿಗ 
(0) [ಬಸವ (b) | ಹಾಪ್‌ ಗಾರ್‌ 
| () | ಬಾವಿನ್‌ (೦) | ಹೌಗಾರ್‌ 
| (4) | ಬೋಗಮ್‌ | 20(a)| ಜಂಗಾಲ 
(e) | esd | (b) | ತೆಲಗು ಜಂಗು 
(8) | ಕಲಾವಂತ್‌ (6) | ಪಾಕನಾತಿ ಜಂಗಮ 
(9) ನಟ್‌ 21 (೩) | ಜೋಗಿ 
(h) | ನಟುಪ (ರ) | ಬ್ರಹ್ಮ ಕಪಾಲಿ 
| () | ಪತ್ರಮೇಳ OO (c) | ಜೋಗಾರ್‌ § 
14 (a) ಫಿಸಾಡೆ (ಯ) | ಜೋಗಿನ್‌ 
(b) | ಅಸಾ § (6) | ಕಪಾಲ § 
15 (2) | ಗೋಣಿಗ ಮನ - pen 
. (5) | 24 ಮನೆ ತೆಲಗು ಶೆಟ್ಟ (9) | ರವಳಿಯ 
() ಗೋಣಿಚೆಟ್ಟಿ § (h) |ಸಂಹೋಗಿ 
'(d) | ಸಾದುಸೆಟ್ಟಿ (1) | ಸನ್ಯಾಸಿ 
/- (6) | ಸಲಪರು () | ಜೋಗರ್‌ 
16 (a). wa () | ನಾಥಪಂಧಿ 
(b) ತಾಂಬಲ್ಲ 22 (8) | ಖಂಜಿರ್‌ ಭಾಟ್‌ j 
(೮) | ತಾಂಬ್ರಿ (b) ಕಂಜರ್‌ 
17 ಗುರ್ಪಾ (೮) | ಖಂಜರ್‌: ಭಾಟ್‌ 
18 (a) ಹಾಲವಕ್ಳಿ ಒಕ್ಕಲ್‌ 23 (೩) ಕಾಶಿಕಪಾಡಿ 
| (ರ) | ಹಾಲವಕ್ಕಿ ವಕ್ಯಲ್‌ (ರ) | ಕಾಶಿಕಿಪಿ 
(6) | ಅಟಿ ಒಕ್ಕಲು (6) | ತಿರುಮಲ 
| (ಈ). ಗಾಮ್‌ ಗವುಡ § 24 (8) | ಟಬರ್‌ 
(ಅ) | ಗಾಮ್‌ ಒಕ್ಕಲ್‌ (bh) [ಕಟು 
(8) | ಗ್ರಾಮ ಒಕ್ಕಲು 25 (8೩) | ಕಾಟಕ್‌ 
(9) | ಹಾಲಕ್ಕಿ ಒಕ್ಕಲು (b) | ಅರೇಯ್‌ | 
(h) | ಕರೆ ಒಕ್ಕಲು (೧) | ಅರೆ ಕೆನಾಯ್‌ 
(1) | ಕುಂಚ ವಕ್ಕಲು (ಪ) | ಅರಿಕಾಟಿಕೇಲು 
() | ಶಿಲ್ಪಕ್ಕಲ್‌ (8) | ಕಲಾಲ್‌ ಖಾಟಕ್‌ 
(6) | ವಕ್ಕಲ್‌ - (1) | ಕಸಾಬ್‌ 
(| ಗವಡ | (9) | ಕಸಾಯ್‌ 
(mM) | ಗಾಮ್‌ ಗವಡ (h) ಮರಟ್ಟಿ 
_ 4೧) | ಗ್ರಾಮ ವಕ್ಕಲು (1) | ಸೂರ್ಯವಂಶ ಕ್ಷತ್ರಿಯ 
} 26 ಕೊಡಗು ಕಾಪಾಳ _ 


೧೧, ಖಏಂಂ್‌೨ OU೦L 


vit 4 
'ಕ್ರಮುಸಂ4ಿ[ ಜಾತಿಯ ಹೆಸರು ಕ್ರಮ ಸಂಖ್ಯೆ ಜಾತಿಯ ಪೆಸರು 
27 (8) |ಕೊಲಾರಿ _ 42 |ಪಣಿಕ ee i 
() | ಕಲಾಯಿರಿ ಮ “|  43(a) | ರಾಯ ರಾವತ್‌ ” 
() ಕೊಲೇರ ' f (b) | ರಾವತ್‌ 
"28 (%) ಕೊಲ್ಲ 44 ರೈನುದಾಸ್‌ - 
A (lb) 'ಕೊಲ್ಲಾಲ } ನ 45 ಸಾದ್ದಿಯ 
| 29 (4) ಕೊಟಾರಿ 46 | ಸೆತಾರ್‌ಕರ್‌ 
(bh) ಕೊಟ್ಟಾರಿ | 47. ದ್ದ § 
(4) ಸೊರಾರಿ 48 (೩) ಸಿಕ್ಕಲಗಾರ, ಸ 
30 +: ಕುಡುಬಿ ಸಾ (b) | ಶಿಠಾಗಾರ್‌ 
31 | | ಸಂಬ್ರ ಮರಾಂ (ಉತ್ತರ ಕನ್ನಡ ಜಲ್ಲೆ (0) | sone 
32 (4) | ಣಜ | 48 (೩) | ಸೋಮವಂಶ ಆರ್ಯ ಕ್ಷತ್ರಿಯ 
(1 w9ವಾಡಿ | (0) ಚಿತಾರ 
| (d) | ಕಂಬಿ § (ಆ) | ಚಿತ್ರಗಾರ 
33 (ಈ) | ಕುರ್ಮ (ಈ) | ದಿಗ್ದಾಸ್‌ 
- 1) [ಕುರ್ಮಿ (6) | ಜೀರಗಾರ 
34 (೩) |.ಲಾಡರು ! ಲಾಡರ !.ಲಾಡರ್‌ (0 ನಾಜಬಂದ್‌ .' 
(b) | ಲಾಡ್‌ ! ಕ್ಷತ್ರಿಯಲಾಡ್‌ ! ಸುಗೆಂಧಿ ಲಾಡ್‌ ಹತ (g) ನಾಲಬಂದ್‌ 
(೦ |ಎಲೆಗಾಲ್‌ " (h) | ತಾಂಬಟ್‌ ¥ 
35 ಮಲಯ 50 ತಕನ್‌ಕರ 
36 (a) | ed ON (8) | ge ಸ 
(b) | ಬಟ್ಟಿರ್‌ ಸ್‌ |--- 0) 5 
() | ಬರ್ನೆಡ್‌ y . 1 (ಕಲ್‌ 
(6! ಗೌರಿಗೆ Fe k - (6d) | ಮಠವರ್‌,. 
(ಆ | ಗೌವ್‌ ರಿಗ 52 (೩) | ತಿಲಾರಿ WN 
(f} | Fo ' - (by|ತಿರಳಿ 
(9] | ಗೌರಿ ಮರಾಠ 53 (a). |" ಉಪ್ಪಾರ 
(h] | Fon (b) | ಬೆಲ್ದರ್‌ 
| (1) | ಮೇದರಿ _ (c) | ಚುನಾರ್‌ 
(1)! ಬುರುಡ್‌ ರೆ) | ಗಾವಾಡಿ 
37 || ಮುದರ್‌. . | (6) | ಗೌಂದಿ | 
"38 , || ನಾಯಿರಿ [ನ್ಯಾರಿ (8) ತಲ್ಲು ಕುಟಿಗ ಉಪ್ಪಾರ 
39 ಒಟರಿ ” (9) | ಲೋಸಾರ 
40. § ಪಾಮ್ಲೋರ್‌ (h) | ಮೇಲು ಸಕ್ಕರೆಯವರು 
41 (a) | ಪಾಂಗ್ಯುಯಲ್‌ _ ಈ | (1): ಮೇಲು ಸಕ್ಕರೆ | 
- (b)|| ಪಾಂಣುಸಲ್‌ "| 1) | ನಾಮದ ಉಪ್ಪಾರ | 


೧ಂ೦೮ಆ ಕರ್ನಾಟಕ ರಾಜ್ಕಪತ್ರ, ಗುರುವಾರ ವಿಪ್ರಿಲ್‌ ೧೧, ೨೦೦೨ 
ಕ್ರದು ಸಂಖ್ಯ ಜಾತಿಯ ಹೆಸರು ಕ್ರಮ ಸಂಪ್ಯ [| - ಜಾತಿಯ ಪನು 
{K) | ಪಡಿತ್‌ / ಪಡ್ತಿ 64 (a) ಭಾರ್‌ಡಿ 
(1 ಪಡ (b) [won 
(mM) | ಪಾಡಿ 65 (೩) | ಬಾರ 
Nye (b) | une 
(0) ಸುಣ್ಣಗಾರ (c) ಚ್ಛಾರ್‌ 
(p) ಸುಣ್ಣ ಉಪ್ಪಾರ 686 (೩) | ಚಪ್ರರ್‌ ಬಂದ್‌ (ಮುಸಿಂ) 
| f 
(0) ಉಪ್ಪಳಿಗ (ರ) | ಚಪ್ಪಲ್‌ ಬಂದ 
(r) ಉಪ್ಪಳಿಗಪೆಟ್ಟಿ 67 ಚಿತ್ರಕಧಿ ಜೋಷಿ 
(8) | ಉಪ್ಪಳಿಯನ್‌ 68 ದರ್ವೇಸು 
(t) ಉಪ್ಪೇರ 69 ಢೋಲಿ. 
(ಬ) ಯಕಲಾರ 70 (೩) ದುರ್ಗಾಮುರ್ಗ 
(೪) | ಎಕ್ಕಲಿ () | ಬುರ್‌ಬುರ್‌ಚ 
54 [ವಾಯ್ತು - 74 (8) | ಮೋದಿಕಾರ 
58 ವಾಸುದೇವ್‌ () | ಮೋದಿಕರ್‌ 
56 (a) | ವೀರಾ 72 (a) | treo 
(b) | ವೀರಮಸ್ಸಿ (b) | ಘೋಂದಲ 
(0 ೨ರ್‌ (€) | ಗೊಂದಲಿಗ 
57 Tome (d).| ಗೋದಲಿ 
58 (8) | ಎರ್‌ಕಲ (6) | ಗೊಂದಲ್ಲಿ 
(b) | ಇರಕಲ 73 | ವಾಗ್ರಿ 
(c) | ಕೈಕಡ 74 (a) | ಜವೇರಿ 
(4) | ಕೊರಗಾರ್‌ (b) | ಜವರ 
(ಅ) | ಕೊರ್‌ಮಶಖೆಟ 75, !ಜೋಡರಿ 
NET 76 (8) | ಕಾಮಲ್ಟಿ 
(9) | ಕೊರ್ವಾರಿ (by | ಕಮನ್‌ 
(h) | ಎರುಕುಲ್ರ id 77 (8) | ಕಂಜಿ 
'59 (4) | ಚೈಲ್‌ಪತರ್‌ § | (ರ) | ಕಂಜರ್‌ 
(b) ಬೈಲಪತರ್‌ 78 (೩) | ಕಲ್ಫಾರಿ, ಕೇಲ್ಕರಿ 
(೭) | ಬಿಲಪತರ್‌ (6) | ಖೇಲ್ಕರಿ 
60 (೩) | ಬಜನಿಯ 79 (a) ಕೋಲ್ಲಟಿ pe 
(b) | ಬಜೆನಿಯ (0) | ಕೋಲ್ಡಟಿಗಿ 
61 |] ಬಾಸಂತೋಷ EE Eee 
62 ಬಾಜಿಗಾರ್‌ 81 ಪುಲ್‌ ಮಾಲಿ 
63 ಡೇರಿಯ 82 ಸಾರೆಂತ 
83 (a) | ಸರೂರ 
(b) | ಸರೋಡ 


ಚಕ್‌ 


A 


೧೧, ೨೦೦೨ 


ಭಾಗ೧ ಕರ್ನಾಟಕ `ರೌಜ್ಮಪತ್ರ, ಗುರುವಾರ 'ಏಪ್ರಿಲ್‌ ೧೦೦೯ 
ಕ್ರಮ [ಸಂಖೆ " ಜಾತಿಯ ಹೆಸರು ಕ್ರಮ ಸಂಖ್ಯೆ ಜಾಶಿಯ ಹೆಸರು, 
64: ವಾಡಿ (8 | ಗೋರೆ ಅಥವಾ ಗೋರಿಯ 
ಕೆಕ8 [ಬೇಡರು 88 (8) | ಬೆಂಡರ್‌ ' 
86 (೩) | ಗೊಲ್ಲ . (b) | ಬೆರಾಡ್ಮ್‌ 
(ರ) | ಯಾದವ್‌ (೭) | ಬೋಯ 
(6) | ಆಸ್ಥಾನಗೊಲ್ಲ - (8) | ನಾಯಕಮಕ್ಕಳು 
(d) | ಯಾದವ (ಆ) | ನಾಯಕ್‌ವಾಡಿ 
(e) ಅಡವಿಗೊಲ್ಲ [0 'ವಾಫೀಗಾರ 
” (| ಗೋಪಾಲ | “(9 ರೆಮೋಶಿ ' 
(9) | ಗೋಪಾಲಿ ! “{h) ತಧವಾರೆ | ತಘವಾರ್‌ ಬೋಯ | 
- {h) | fe ' - (1 | ವಾಲ್ಮೀಕಿ ಮಕ್ಕಳು 
K () | ಗಾಪ್‌ಳಿ () | ವೇದನ್‌ 
‘(| ವಳ (% ಪರಿವಾರ ನಾಯಕ್ಕ ' 
(%) [ಗಾವ () | ಮಾಸ ನಾಯಕೆ : 
WN) ಧಮರ .(m) ಅರಸ್‌ ನಾಯಕ 
{my ಅಟನಬರು _(n) | ಬ್ಯಾಡ _ 
(೧). ಹಣಿಬರ್‌ (೧) | ಹರನ್‌ ಶಿಕಾರಿ 
(೦) | ಕಾವಡಿ (9) | ಚಗೆರಿ ಬೇಟಗಾರ್‌ 
"(p) | ಕೊಲಯನ್‌ \ (4) | ವಾಪ್ತಿ 
(4) | ಕನನಾರ್‌ -(7):|.ವಾಗರಿ 
(7) | ಕೊನ್ನೂರ್‌ (5) | ನಿರ್ಶಿಕಾರಿ 
(8) | ಕೃಷ್ಣ ಗೌಳಿ (1) | ಬಾರ್ಗಿ 
(ರ | ಕೃಷ್ಣ ಗೊಲ್ಲ . (1) | ಬೋವರಿ 
(u) ಮಣಿಯಾನಿ (೪) | ಪಸಾಚಾರಿ 
(೪) | ಉರಳಿ (w) ಹಿರ್ಶಿಕಾರಿ 
tw) [ತಲಗ ಗೌಡ (ಚಿಕ್ಕಮಗಳೂರು ಮತ್ತು ಹಾಸನ" 89 [ಡವೇರ 
.| ಜಿಲ್ಲ ' 
8 (a) | ಬಂಜರಿ 90 (೩) | ಗಾರುಡಿ 
(ರ) | ಬಂಜಾರ. r (6) | ಗಾರುಡಿಗ 
(೧) | ವಂಜಾರ (೭) | ಗಾರಡಿಗ 
(6) | ಪಂಜಾರಿ 91 ಪರಧೀಸ್‌ - 
() | ಲುಬೈಡ್‌ - 


ಕರ್ನಾಟಕ ರಾಜ್ಯಪತ್ರ, ಗುರ್ದುವಾರ ಏಪ್ರಿಲ್‌ ೧೧, ೨೦೦೨ 


PER ಸಂಖ್ಯ | ಜಾತಿಯ ಪ - | ಕ್ರಮ ಸಂಖ್ಯೆ ಜಾತಿಯ 

92 (8) | ಗಿರಣಿವಡ್ಡರ್‌ Fe 

6) [sone ಮೊಡ್ಡರ | (b) | ಪಿಂಜಾರ 

(c) ಕಲ್ಲು ವಡ್ಡರ್‌ | (೭) | ನದಾಫ್‌ 

(ರ) | ಮಣ್ಣು ವೂಡ್ನರ್‌ (d) | ಯಾಘ್‌ 

(ಅ) ! ಭಾಂದಿ ವೊಡ್ಡರ್‌ ] (6) ] ದೂದೇಕುಲ 
93 (೩) |! ಚೋಯಿ (1) | ಮನ್ಸೂರಿ 

(ರ) | ಬೊಯಿ (9). ಮನ್‌ಸೂರಿ 

(೭) | ಹರಿಕಂತ್ರ 95 ಕಿಸ ಧರ್ಮಕ್ಕೆ 

ಪರಿಶಿಷ್ಟ' ಜಾತಿ 
(0) | ಖಾರಿಯ 
(€) | ಬೋವಿ 
ಪ್ರವರ್ಗ." (ಎ) ! 
ಕ್ರಮ ಸಂಖ್ಯೆ ಜಾತಿಯ ಹೆಸರು ಕ್ರಮ ಸಂಖ್ಯೆ , ಜಾತಿಯ ಹೆಸರು 

{ (a) | ena 1} 3 (8) ದೇವಾಡಿಗ 

(b) | ಚಕಲ (0) | ದೇವಲಿ 

(೮) | ಧೋಬಿ (೧) | ಮೊಯಿಲಿ 

(d) ಮಡಿವಾಳ” (ರ) | ಪಡಿಯಾರ್‌ 

(e} ಮನ್ನನ್‌ (8) | ಸೇರೆಗಾರ 

[ ಪರಿತ್‌ | (1 | Ee 

(9) [ks ip (9) | ಶೇರಗಾರ 

(h) | ಸಕಲ 6) ಸಪಲಿಗ 

(1) | ವನ್ನನ್‌ ಸ 4 (2) ಈಡಿಗ 

() | ವೆಲ್ಲತೇಡನ್‌ i (b) | ಬಂಧಾರಿ 

(kK) | ಸಾಕೇವಾಡು | | (c) ಬೆಲ್ಲಬ್‌ 

ಬಣ್ಣ ಕೊಡಗು ಜಿಲ್ಲ) (6) | ಬಲ್ಲವ " 
| ; 


ರಾ ಲ ಬಳುವ) MYNU ಬಪ್ರಲ್‌ ೧೧, ೨೦೦೨ 
ad] 2 


ಕ್ರಸಂ ಜಾತಿಯ ಹೆಸರು ಜಾತಿಯ ಹೆಸರು 
€) | ಪೂಜಾರಿ (1) | ಕುಂಬಾರ್ಡ್‌ 
H. | ದೀವರ () | ಕುಮಾರ 
(9) | ಹಾಲ ಕ್ಷತ್ರಿಯ (॥) "| ಕುಸವನ್‌ 
() [ದೇಶ ಬಂಡಾರಿ (1) | ಮೂಲ್ಕ 
| [ದೇವರ I (mM) | ಸಜ್ಜನ ಕುಂಬಾರ 
Db ದೇವರ; ಮಕ್ಕಳು : ದೀವರ ಮಕ್ಕಳು (೧) | ಖುಮಾರ 
(sen (೦) ! ಕುಂಬಾರ 
[oer (9) `! ಖುಂಭಾರ 
(nh) 1ಎಆವ .” (4) | ಕುಲಾಲರ್‌ 
(ಗ) | ಗಾಮಲ್ಲ (೩) ಕುರುಬ 
(0) | Pog, (ರ) | ಬಾರವಾಡ್‌ 
(p) | ಹಳೇ ಪೈಕರು . k (0) | Gano 
(0) | ಹಳೇ ಪೈಕಾ (0) -| ಗೊರಯ 
(r)- ಇಲ್ಲಾವಣ್‌ | (6) |'ಹಾಲು ಮತ 
(8) | ಕಲಾಲ್‌ (1 ಹುರಟ್‌ 
(0) | ಮಲಯಾಳ ಬಿಲ್ಲವ - 9) .| ಸುರುಬನ್‌ 
(u) ನಾಡರ್‌ { {h) | ಕುರುಂಬ 
(೪) 1 ಸಾಮದಾರಿ () | ಕುರುಟ್‌ 
(W] | ಧಿಯಾನ್‌ : ಥಿಯ್ಕ "0 | ಕುರುಂಬನ್‌ 
(x) | nen 8 (a): ಸಾಯಿಂದ : _ ನ 
(4)|:! ಗೊಂಡ್ಲ (b) | ಪೆರಿಯಾಳ (ದಕ್ಷಿಣ ಕನ್ನಡ ಮತ್ತು ಉಡುಪಿ 
ಜಲ್ಲೆ) 
- ಇ 
(2)| | ತಿಯನ್‌ : ಥಿಯ್ಕಾನ್‌ (c). ಅಂಬಟ್ಟನ್‌ 
ಕೊಡಗು ಹೆಗ್ಗಡೆ (ಕೊಡಗು ಜಿಲ್ಲೆ (0) | ಬಜಂತ್ರಿ 
(೩) | | ಕುಂಬಾರ (ಆ) | ಬಂಡಾರಿ 
(b) || ಚಕ್ರಸಾಲಿ (8 ಸಂ 
(¢) || ree (g) ಹಡೆಪದ ' ' 
(d)- || Aeon ‘| (h) | ಹಜಾಮ 
(ಅ) || ಕೊಯವ ( ಕವುಟಿಯನ್‌ 
(0 || ಕುಲ () |ಕೆಲಸಿ 
(9) | sew 4)” | mos 
(h) | ಕುಂಬಾರ್‌ ( | ಠಾರಡ್‌ 


೧೦೧೧ 


ಕರ್ನಾಟಕ ರಾಜ್ಮಪತ್ರ, -ಗುರುವಾರ' ಏಪ್ರಿಲ್‌ ೧೧, ೨೦ರ೨ 


೧೦೧೨ 
A % 
ಕ್ರ.ಸಂ ಜಾತಿಯ ಹೆಸರು | ಕ್ಷ.ಸಂ. ಜಾತಿಯ ಹೆಸ 
(mM) | ಮಹಾಲೆ (6) | ಬಡಿಗರ್‌ 
(೧) ! ಮಂಗಳ § (| ಬಡಿವಾಡ್ಲ KE p 
(೦) 1 ಮೇಪಿಗಾರ (9) | ಬೈಲ್‌ಪತರ್‌ 
{p) | ನಾಡಿಗ (h) ಬೈಲು ಅಕ್ಕಸಾಲಿ " 
(9), | ನಾಪಿತ () | ಬೈಲು ಕಮ್ಮನ 
(೧) | ನವಲಿಗ್‌ (1) | ಟೋಗಾರ ೫ 
(8) ನಾವಿ .() | ಚಪ್ಟೇಗರ್‌ 
(1) | ನಯನಜ ಕತ್ರಿಯ (0) | ಚಾರೋಡಿ 
(4) |ಸ್ಹಾವಿ (m) | ಔಎಂಕಃಿ ಆಚಾರ್‌ 
(೪) | ವಾಜಾಂತ್ರಿ (ಉತ್ತರ ಕನ್ನಡ ಜಲ್ಲೆ) (n) ದೈವಜ್ಞ್ಯ ಬ್ರಾಹ್ಮ 
(Ww) | ಸಂತ (೧) | ಗಜ್ಜೆಗಾರ ಸ 
(೪) | ನಯನಜ ಕೃತಿ (p) | ಕಂಬಾರ್‌ 
(y)- | ನಾಡಿಗ್‌ (0 ಕೆಮ್ಮಾಲನ್‌ 
(2) | ಕೌರಿಕ್‌ (7 | ಕಮಾರ ಹ 
(೩೩) | ಕೌರಿಕ (8) 1 ಕೆಂಸಾಳ 
9. ಬೌದ್ಧರು (1: | ಕಂಸನ್‌ 
10 (೩) :| ತಿಗಲ (4) | ಕಂಚೆಗಾರ್‌ 
(b) | ಅಗ್ಗಿವಂಶ (೪) | ಕಂಚೋರ 
(೦) | ಅಗ್ಗಿವನ್ನಿ (w) | sod _ 
(0) | ಅಗ್ನಿಕುಲಕ್ಷೆತ್ರಿಯ NO) ಕಂಚುಗಾರ. 
(ಅ) | ಧರ್ಮರಾಜ ಕಾಪು {y) | ಕಂಸಾರ್‌ 
(0 [ಹಳ್ಳಿ | 2) |ಕಸಾರ್‌ 
(8). | ತಂಭುಖಲ ಕ್ಷತ್ರಿಯ (88) | ಲುಹಾರ್‌ 
(h) Jae (8b) | ಮಸ್ತ 
(1) | ವನ್ನಿಯರ್‌ (೩0) | ಪಂಚಾಲ್‌ 
"0 | ಪನಿಕುಲಕತ್ರಿಯ (೩d). | ಪತ್ತರ್‌ 
(kK) -|ಶಗ್ನರ್‌ (a) | ಸಲ. 
(1 | ಕುರೋವನ್‌ (೩8). | ಸೋಹಗಾರ್‌ 
1] (a) ವಿಶ್ವಕರ್ಮ (೩g) | ಸೋನಾರ್‌ 
(6) | ewe (ah) [2 
{c) ಅಕ್ಕಸಾಲಿ ೩) |-ಪುತಾರ್‌ 
(6) |ಔಸಾಲ y (೩) | ತಸೆಹುನ್‌ 


೧೦೧೩ 


ಐಲ ಆಕ" ರಾಜ್ಯಪತ್ರ, ಗುರುವಾರ ವಿಪ್ರಿಲ್‌ ೧೧, ೨೦೦೨ 


K ಕ್ರ.ಸಂ .- ಜಾತಿಯ ಹೆಸರು ಕ್ರಸಂ ಜಾತಿಯ ಹೆಸರು 
(ak) ವಿಶ್ವ ಬ್ರಾಹ್ಯಣ 30-| (4) |ಫಾಡಿ 
(al) | ಥಟ್ಟನ್‌ (b) | ಗಾಡಿಗ 
(೩m) | ಅಕ್ಲಾಲಿ | (c) ಗುನಗಿ 
(an) | ಕಂಸಾಲ್‌ 31] (8) [ಪಾಡ 
(೩0) | ಬಡಗಿ b) |ಘುಡ್‌ಶಿ 
12 (8) | ಅಘೋರಿ | eA ಪಿಂಗ್ಗೆ 
(b) | ಕರ್‌ಕರ್‌ ಮುಂಡಾ 33 (a) ಗೋಸಾವಿ ಸ 
13: ಅಜ್ಞಾನಿ (b) | ಗೋಸಾಯನ್‌ 
14 ಅಂಬಲವಾಸಿ 34 (a) | ಗುಜಾರ್‌ 
| 15 ಅಂಡೂಧನ್‌ | (b) | ರುಜಾರ್‌ 
16 (2) . ಭಟ 35 (a) | ಗುರವ 
“Mer [eae | (b) | ಕೋಶ 
17 ಬಹುರೂಪಿ 36 | (8) |ಗಬ್ಬಟ್‌ 
18 ಬಕೆದ್ರ ‘}(b) [naw 
39, 1] (8) | ಬತಾಲ್‌ (c)- | ಗಾಬಟ್‌ 
(b) | ಬಟ್ಟಲ್‌ (ರ) [ದಾಲಿಜ' 
(c) ಬಟ್ಟರ್‌ 37 ಹೆಂಡೇವಜೀರ್‌ ' 
20 ಬವ್ರಾರ್‌ 38 ಹರಡೇದ್ವತ್‌ 
21 |[(a) [we 39 | ಹೊನ್ನಿಯರ್‌ 
(b) | ಬೊಹ್ರೋಟ್‌ 40 | (a) | ಹೂವಾಡಿಗ 
22 ಬಿನ್ನಪಟ್ಟ (ರ) | ಹುಗಾರ್‌ 
23 ಬಿಂಗಿ | (€). | ಹೂಗಾರ್‌ 
24 | (a) June (ಯ) | ಮಾಲಗಾರ್‌ 
b) | ಬಗಾಡಿ (e) 7 ಹಾಲಿ 
0) un (p) ಫೂಲ್‌ಮಾಲಿ 
25 | |) | ಚಲಿಯನ್‌ (9) | ಪ್ರಲಾಮಾಲ 
b) | ತೆರುವನ್‌ th) ಫುಲಾಂ 
€) | ಚಲ್ಪಿಯ : () |ಪೂಲಾರಿ 
26 ಚಂಬೋಟಿ ' () - | ಜೀರ್‌ 
೨೫ ಚೆಂಬುಯಿಟ್ಟಿ 41 ಕಾಡು ಕೊಂಕಣಿ 
28 ಮೆಸ್ತಾ 40! | ಕೆರಿಕುಡುಂಬಿ 
29 ಜಿಂಗಾರ್‌ 43 ಕರುವ 


೧೦೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ವಿಪ್ರಿಲ್‌ .೧೧, ೨೦೦೨ ಬಾಗ-೧ 
| £ 
ಕ್ರ.ಸಂ. ಜಾತಿಯ ಹೆಸರು ಕ್ರ.ಸಂ. | ಜಾತಿಯ ಹೆಸರು 
44 | (8) |ಖಾಟಿಕ್‌ } i | 57 | ಪಷಬ | 
(b) | ಕಟುಕ 58 ಪನ್ನೇಕರ ಕೊಂಕಣಿ 
(೦) | ಕಟುಗ 59 | ಪತ್ರ ಮ 
45 ಖಜೋಗಾರ್‌ k 60 | ಪಿಚಾಟೆ 
46: | ಕಸ್ಟಿನ್‌ 61 | ಪಲ್ಲವನ್‌ 
47 |" (8) 1 ಕೊಲಾಯುರಿ 62 | (8) |ರಾಜಪುರಿ 
(ರ) | ಕೊಲ್‌ಯಿರಿ | () | ರಾಜಪರ್‌ 
48 (೩) | ಕಣಿಸನ್‌ (೧) | ಬಾಲಮಾಲಿಕೆರ್‌ 
(ರ). | ಬಲ್ಮಾಯ (ದಕ್ಷಣ ಕನ್ನಡ ಮತ್ತು ಉಡುವ 16 ಸನಿಯಾರ್‌ 
ಜಿಲ್ಲೆ) _ - 
(6) | ಕೇಜೆಯರ್‌ 64 ಶಾನನ್‌ | 
| yee 85 | 48 [ಸದರ್‌ 
(8) | ಕಣಯ | 'b) [ಸೂತ್ರ 
(1) | ಕಜೆಯನ್‌ (ಮೈಸೂರು ಜಿಲ್ಲೆಯ ಕೊಳ್ಳೇಗಾಲ I ( 
| ತಾಲ್ಲೂಕಿ ಹೊರತು ಪಡಿಸಿ) "| 
{g) ಕಣ್ಯನ್‌ 66 ಸುಟ್ಟಾಲಿ 
49 ಕುಟುಮ .67 ತಜಾಯಿರಿ 
| 50  |ಮರ್ರ 68 | ತಿಪ್ಪಿ 
51 (8) | ಮರಯನ್‌ 69 (a) | ಗವಂಡಿ 
(b) | ಮರವನ್‌ {b) .| ಗೋವಂಡಿ 
52 ಮುದ್ರಾರಿ 70 ವೆಟ್ಟುವನ್‌ 
53 | (a) | ನಾಡೋರ } 71 | (೩) | ಎಕ್ಷರ್‌ 
| (by ಉಪ್ಪು ನಾಡರ್‌ : ಉಪ ನಾಡೊರ | {b) [a ಸ್ಟರ್‌ 
(೧) | ತೊರ್ಕೆ ಸಾಡೋರ್‌ (೦) | ಈಗಳಿಕ 
(0) | ನಾಡೋರ್‌ 72 | (8) | ಗಟ್ಟ: ಗಟ್ಟಿಯವರು § 
(ಅ) | ಸಾಡವರ್‌ (b) | ಪೊಲೆದವ ; ಪೋಲದವರು 
“(1 ನಾಡವ _ 73 ಗುಡಿಗಾರ 
"} (9) | ಉಪ್ಪು ನಾಡೋರ : ಉಪ ನಾಡವರ್‌ 74 | (a) |ದರ್ಜ 
54 ನಾಲ್ಫಿ | (ರ) | ಭಾವಸಾರ ಕ್ಷತ್ರಿಯ 
55 ಓಸ್ತನ್‌ (c) ಚಿಪ್ರ 
56. | (೩) | ಪಂಡರಂ (0) | ಚಪ್ರಿಗ 
(b) | ಪಂಡಾರ್‌ (e) ‘| 
} (೭) | ಪಂಡಾರ (f- | ಶಂಖ 


4 


Y 


೧೦೧೫ 


ಭಾಗ -೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೧, ೨೦೦೨ 
y | AR 
ಕ್ರ.ಸಂ ಜಾತಿಯ ಹೆಸರು ಕ್ರ.ಸಂ ಜಾತಿಯ ಹೆಸೆ 
(9) | ಸಾಯಿ f [mo ಪಟ್ಟನಾಲಿ 
(h) | ಮಿರಾಲ್‌ (i) ಕೈಕೋಳನ್‌ : ನೆಂಗುಂದರ್‌ 
() "1 ರಂಗಾರಿ (n) ನೇಯ್ಕಾರ್‌ 
() | ರಂಗ್ರೀಜ್‌ (೦) | ಜಾಡರ್‌ 
f (K) 1ನಿಲಾರಿ {p) ಜಾಂದ್ರ 
(1) 1 ನಾಮದೇವ (೧) | ಸ್ಪಕುಳಸಾಳಿ : ಸ್ವಕುಳಸಾಳೆ 
(m) | ನಾಪುದೇವ ಸಿಂಪಿ 7 | (8) |ಪಟೇಗಂರ್‌ 
(೧) | ರಂಗಾರೆ (b) ಪಟ್ಟೇಕಾರಿ 
|| (0) | ನೀಲಗಾರ (6) ಪಟ್ಟೇಗಾರ್‌ 
75{| (a) | ದೇವಾಂಗ (6) | ಸೋಮವಂಶ ಸಹಾಸ್ರಾರ್ಜುನ. ಕ್ರತಿಯ 
(9) . | ದೇವಾಂಗ್‌ 7 | (a) | med 
(೭). | ಕೋಷ್ಠಿ | by |e 
(6) | ಹೆಟಿಗಾರ್‌ : ಹಟಿಕಾರ್‌ (6) | ಗಾಂಡ್ಲ 
(ಅ) | ಜೇಡ್‌ (0) | ವನಿಯನ್‌ 
(ಗ | ವಂಕಾರ್‌ (6). | ಜ್ಯೋತಿನಗರ : ಜ್ಯೋತಿನಗರ ವೈಶ್ಯ 
(0) | ಲೋಹ 79 ಅಮ್ಮಕೊಡೆದ' | 
1 (0) | ಹಲ್ದಾರ್‌ 80 ಅನಪ್ಪನ್‌.. 
() | ಹೆಟಗಾರ್‌ 81 ರಜಪೂತ್‌ 
7| (0) |ನೇಯ್ಞು 82| (a Jen 
(ರ) | ಕುರುಹಿನ ಶೆಟ್ಟಿ (ರ) | ಆಂಡಿಪಂಡಾರಂ £ 
pe ಕುದ್ದಿ. | £ 83] |ಬಾಂಧಿ 
(ರ) | ಬಿಳಿಮಗ್ಗ | 84 | (a) ಬೋಲಹಳ್ಳಾಲ 
(6 Sons sod So (b) | ಬಲ್ಲಾಳ 
ತೊಗಟವೀರ ; ತೊಗಟಗೇರ : ತೊಗಟವೀರ 
ಕ್ಷತ್ರಿಯ : ತೊಗಜ್ಞ ಪುಷ್ಪಾಂಜಲಿ p 
(0 [Seen 85 1 (8) | ಭಟಯಾಲ್‌ 
(9) | ಜಂಖಾನ | (b) [ಭಟ್ಟಯಾ 
(h) [wo 86 ಚೆಕ್ಕನ್‌ 
(0 [ead 87 | ಡೋಗ್ರ. 
(1) 1ಸಾಲೆ ಪಟ್ಟಸಾಲೆ 88 | ಗುಳ್ಳಿ 
() | ಪದ್ಗಹಾಲೆ : ಪಡೆಶಾಲಿ ; ಪದ್ಗಹಾಲಿ 89 ಹಿಂದೂ ಸಾದರು" : ಸಾರು : ಸಾದುಷುತ: 


ಸಾದಕುಲ : ಸಾದರ್‌ : ಸಾದುಗೌಡ :. 
ಸಾದುಗೌಡರ್‌ : ಸಾದರ : ಸಾದರಿ : 
ಸಾದರಗೌಡ 


೧೦೧೬ . ಕರ್ನಾಟಕ ರಾಜಪತ್ರ, ಗುರ 


ಕ್ರ.ಸಂ. I ಜಾತಿಯ ಹೆನರು ಕ್ರ.ಸಂ ಜಾತಿಯ ಹೆಸ 
90 | (8) [ಜಟ್ಟ ಜಟ್ಟ | | () | ರಾಮರಾಜ ಕ್ಷತ್ರಿಯ 
(ರ) | ಮಲ್ಪಾರು ಮಲ್ಲ ಕ್ಷತ್ರಿಯ § (1) ಸೇರುಗಾರ "(ಉತ್ತರ ಕನ್ನಡ) 
(6) | ಮುಷ್ಟಿಗ KW (kK) | ಸರ್ವ್‌ಗಾರ್‌ (ದಕ್ಷಿಣ ಕನ್ನಡ) 
91 | (೩) | ಕಲಾವಂತಿ | § | (1ಕೋಟಿ ಕ್ಷತ್ರಿಯ | 
() | ಭೋಗೆಂ : ತೆಲುಗ 94 ಕ್ರತ್ರಿಯ : ಕ್ಷತ್ರಿ 
92 | (8) [ಕನ್‌ Jes ಮಲವ 
- (b) |ಕನಕರ್‌ 96 ಮಲೆಯ 
(೦) | ಕರುಣಿಕ 7! ಆರ, ನ್‌ WN 
"93 | (a) | &oerರ 98 | (8) | ರಾಜು ಕ್ಷತ್ರಿಯ 
(b) | ಕೋಟೆಯಾರ oo '(h) |ರಾಜು- ರಾಜು | 
(೮) | ಕೊಥಾಟಿ ~ . (Cc) | ರಾಜುಪರ್‌ : ರಾಜವರ್‌ : ರಾಟೀಪಾರ್‌ | 
(ಈ |ಕೊಟ್ಟೇಗರ ೦ 99 ಸೊಳಮವಂಶ ಕ್ಷತ್ರಿಯ 
(ಅ) | ಕೊಟ್ಟೇಯಾರ '|10) ' [ಸಾಧಕ 
(f) | ಕುಮಾರ ಕ್ಷತ್ರಿಯ 1101] (8) [ee 
(9) . | ಕುಮಾರ ಪಂಥ್‌ : ಕೊಮಾರ್‌ ಪಂತ್‌ :" (ು) | ತುಳುವ 
"ತೋಮಾರ್‌ ಪೈಕ್‌ : ಕ್ಷತ್ರಿಯ ಕೋಮಾರ್‌ 
ಪಂತ . ವ | 1 _ 
{h) | ರಾಮ ಕ್ಷತ್ರಿಯ 1102 ] ಉಷ್ಣಮ (ಧಾರವಾಡ, ಬೆಳಗಾಂ, ಬಿಜಾಪುರ 
' | ಮತ್ತು ಗದಗ್‌ ಜಿಲ್ಲೆಗಳು) 


ಪ್ರವರ್ಗ"- 1 (ಅ) > 
| ಕ್ರಮ ಸಂಖೆ | ಜಾತಿಯ ಹೆಸರು | 
i [ಮುಸಿಂ K N 
ಪ್ರವರ್ಗ - 1 (ಎ) 
K 
ಕ್ರ.ಸಂ. ಜಾತಿಯ ಹೆಸರು ಕ್ರ.ಸಂ. . ಜಾತಿಯ ಹೆಸರು 
1 | (a) |uon | (೧) [ರೆಡ್ತಿ ಒಕ್ಕಲಿಗ 
(b). |ವ್ಠಂಗ (0) [ರು ಒಕ್ಕಲಿಗ - 
(€) |'ಸರ್ಪ ಒಕ್ಕೆಲಿಗ () [fo (GOUDA)/ 8 (GOWDAY 
(6) |.ಹಲ್ಳಕಾರ್‌ ಒಕ್ಕಲಿಗ " | () | ಹಲ್ಳಕಾರ್‌ 
(6) | ನಾಮಧಾರಿ ಒಕ್ಕಲಿಗ 10 | ಕುಂಚಿಟಿಗ 
() | ಗಂಗಡ್‌ಕಾರ್‌ ಒಕ್ಕಲಿಗ": of (m) | ಗೌಡ - 
(9) .! ದಾಸ್‌ ಒಕ್ಕಲಿಗ | (n) ಕಾಪು - 


೧೦೧೭" 


"ಭಾಗ-6 ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೧೧, ೨೦೦೨ 
ಕ್ರ.ಸಂ. ಜಾತಿಯ ಹೆಸರು 'ಕ್ರೆ.ಸಂ ಜಾತಿಯ ಹೆಸರು 
¢ ೦) | ಹೆಗ್ಗಡೆ (ರ) | ತೆಲಗ ಬಲಿಜ 1 ತೆಲಗ ಬಣಜಿಗ 
NW ?) | ಕಮ್ಮ (ಅ) | ಪೆಟ್ಟಿಬಲಿಜ ! ಶೆಟ್ಟಿಬಣಜಿಗ 1 ಬಣಜಿಗ ಶೆಟ್ಟಿ: 
— 
H ೮) /ರಡ್ಡಿ (1). '| ದಾಸರ ಬಲಿಜ ! ದಾಸರ ಬಲಜಿಗ / 
' - | ದಾಸರ ಬಣಜಿಗ 1 ದಾಸ ಬಣಜಿಗ". . 
ಗ) | ಗೌಂಡರ್‌ | (9) | ಕಸ್ಸನ್‌ 
. (5). | ನಾಮಧಾರಿ ಗೌಡ '() | ಮುನ್ನೂರ /-ಮುನ್ನಾರ್‌ / ಮುನ್ನೂರ್‌ ಕಾಪು 
1) ಉಪ್ಪಿನ ಕೊಳಗ 1. ಉತ್ತಮ ಕೊಳಗ () | ಬಳಿಗಾರ 1 ಬಳೆ ಬಣಜಿಗ ] ಬಳೆ ಬಲಜಿಗ! 
§ ' : ಬಳೆ ಚಿಟ್ಟಿ / ಬಣಗಾರ ' 
2: ಕೊಡಗರು .() ರಡ್ಡಿ (ಬಲಿಜ) | 
: MR 
-3 (4) | ಬಲಿಜ (K) - | ಜನಷ್ಪನ್‌ 
(0). | ಬಲಜಿಗ ! ಬಣಜಗ / ಗೌಡಬಣಜಿಗ (1 | ಉಪ್ಪಾರ (ಬಲಿಜ) 
(4) .| ಸಾಯ್ದು' “(m) '| ತುಲೇರು (ಬಲಿಜ) . 
ಪ್ರವರ್ಗ - 11 (ಅ). 
ಕ್ರ.ಸಂ. | . ಜಾತಿಯ ಹೆಸ ಎ೪ ಕ್ರ.ಸಂ ಜಾತಿಯ ಹೆಸರು 
1 | 6) | ವೀರತನ ಲಿಂಗಾಯತ 
(॥) | ಲಿಂಗಾಯತ ಉಪ ಜಾತಿಗಳಾದ (b) |.ಪರಿವಾರ ಬಂಟ್‌ 
.ಹೆಳವ,: ಅಂಬಿಗ, ಭೋಯಿ, ಗಂಗಮತ, | 
ಸುಣಗಾರ, ಅಗಸ, ಮಡಿವಾಳ ಕುಂಬಾರ, 
ಕುರುಬ, ಬಜಂತ್ರಿ, ಬಂಡಾರಿ, ಹಡಪದ, 
ಔೌರಿಕ, ನವಲಿಗ ನಾವಿ, ಅಕ್ಕಸಾಲಿ, 
ಬಡಿಗಾರ್‌, ಕಮಾರ, ಕೆಂಸಾಳ,: ಪಂಚಾಳ, 
ಮೇದರ ಉಪ್ಪಾರ, ಗೌಳಿ | 
2 | (4). | ಮರಾತ, ಮರಾಠ ಜೈನರು (ದಿಗಂಬರರು) 
» |) | ಆರೆ ಕ್ಷತ್ರಿ, ಅರೆ ಮರಾಠ, ಆರ್ಯಮರಾಠ (೩). | ಸತಾನಿ 
(C) .] ಆರ್ಯ, ಆರ್ಯರು , (b):-| ಚಾತ್ತದ ಶ್ರೀವೈಷ್ಣವ 1 ಚಾತ್ತಾದ ವೈಷ್ಣವ / 
ಶಾತ್ತಾದ ವೈಷ್ಣವ 1 ಶಾತ್ತಾದ ಶ್ರೀವೈಷವ 
£0 ಮ) ಮ BN 
(4) | ಕೊಂಕಣ ಮರಾಠ (0) "| ಕದ್ರಿ ವೈಷ್ಣವ 
(€)| | ಕ್ಷತ್ರಿಯ ಮರಾಠ (4): | ಸಮೆರಾಯ 
(8) |.| ಕುಳವಾಡಿ - (6). | ಸಾತ್ತದವಲ್‌ 
3 ಕ್ರಿಶ್ಚಿಯನ್‌ (h ಸಾತ್ರದವನ್‌ 
“4 (a) ಬಂಟ್‌ /'ಬಂಟ್‌ (9) | ವೈಷ್ಣವ 
ಡಿ.ಎಂ. ಆಗು 


ಸರ್ಕಾರದ ಉಪ ಕಾರ್ಯದರ್ಶಿ, 
"ಸಮಾಜ ಕಲ್ಯಾಣ ಇಲಾಖೆ ' 


ಪತ್ರ, ಗುರುವಾರ ವಿಪ್ರಿಲ್‌'. ೧೧, ೨೦೦೨ ಬಾಗ-೧ 


ಸರ್ಕಾರಿ ಆದೇಶ ಸಂಖ್ಯೆ: ಸಕಣ 225 ಬಿಸಿಎ 2000, ದಿನಾಂಕ: 30-03-2002 


3 


CE 
[2 
p 
© 

£ 


: ಹೊಸೆ ಸಮಸಕ್ಸ ಕೆನೆ ಪದರ 


ಸಂವಿಧಾನೆದ ಪರಿಚ್ಛೀದ 15 (4) ಹಾಗೂ 16 (4)ರ ಅಡಿಯಲ್ಲಿ ಪ್ರವರ್ಗ 1A, 1B. TA, TB ಇವುಗಳಲ್ಲಿ 


ಕೆನೆಪದ ದರಕ್ಕೆ ಸಂಬಂಧಿಸಿದಂತೆ ಹಾಲಿ ನೀಡಲಾಗಿರುವ ಮೀಸಲಾತಿಯ ಪ್ರಕಾರ ಈ. ಕೆಳಕಂಡ ವ್ಯಕ್ತಿಗಳು ಮೀಸಲಾತಿ ಸ್ಥಾನಗಳಿಗೆ ಆಥವಾ" 


ಹುದ್ದೆಗಳಿ? ಅರ್ಹರಾಗಿರುವುದಿಲ್ಲ. ' 


ಟಿಪ್ಪಣಿ | 
(1) ಸೇರ ನೇಮಕಾತಿಗಳಲ್ಲಿ ಯಾವುದಾದರೂ ಹುದ್ದೆಗಳಿಗೆ ಅರ್ಹತೆಯಾಗಿ, `ಕೆಳಗಿವ ಹುದ್ದೆಗಳಲ್ಲಿ ಇನ್ನಾವುದೇ ಹುದ್ದೆಗಳಲ್ಲಿ 
ವೃತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ನಿರ್ದಿಷ್ಟ. ಅವಧಿಯ ಅನುಭವವನ್ನು ನಿಯಮಿಸಿದ ಸಂದರ್ಭಗಳಲ್ಲಿ ಅಂತಹ 
N K "ಹುದ್ದೆಗಳನ್ನು ತುಂಬುವಾಗ ಕೆನೆಪದರ ನಿಯಮವನ್ನು ಅನ್ವಯಿಸಬಾರದು. > 
9) ಈ ನಿಯಮ ಕೆಳಗಿನ ಪಟ್ಟಿಯಲ್ಲಿ ನಮೂದಿಸಿರುವ ವ್ಯಕ್ತಿಗಳ ಮಕ್ಕಳಿಗೆ ಅನ್ಪಯಿಸುತ್ತದೆ. . 
yy (೩) ಭಾರತದ ರಾಷ್ಟ್ರಪತಿಗಳು 
” (b) ಭಾರತದ ಉಪ ರಾಷ್ಟ್ರಪತಿ 
‘(0 ಕೇಂದ್ರೆ ಸರ್ಕಾರದ ಅಥವಾ ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಂಪುಟ ದರ್ಜೆಯ 
ಹುದ್ದೆಯನ್ನು ಹೊಂದಿರುವ ಎಲ್ಲರೂ 
(ಲ) ರಾಜ್ಯಸಭೆ ಹಾಗೂ ರಾಜ್ಯಗಳ ವಿಧಾನ ಪರಿಷತ್ತಿನ ಅಧ್ಯಕ್ಷರು 
i (e) ರಾಜ್ಯಪಾಲರುಗಳು _ 
(1 ಲೋಕಸೆಟಿ ಹಾಗೂ ವಿಧಾನ ಸಭೆಗಳ. ಸಭಾಪತಿಗಳು 
(9) ಸರ್ವೋಚ್ಛ ಹಾಗೂ ಉಚ್ಛ ನ್ಯಾ ನ್ಯಾಯಾಲಯದ ನ್ಯಾಯಾಧೀಶರುಗಳು 
(h) ಲೋಕಸೇವಾ ಆಯೋಗದ ಅಧ್ಯಕ್ಷರು 
(1) ಭಾರತದ ಮಹಾ ನ್‌ ನ್ಯಾಯವಾದಿ (Attorney General of India) 
(i) ಅಡ್ವೋಕೇಟ್‌ -ಜನರಲ್‌ 
(K) ಮುಖ್ಯ ಚುನಾವಣಾ ಆಯುಕ್ತರು | . | 
0) ನಿಯಂತ್ರಕೆ ಹಾಗೂ ಮಹಾ ಲೆಕ್ಕಪರಿಶೋಧಕೆ, ಭಾರತ ಸರ್ಕಾರ (Comptroller and Auditor general 
of India) , - - 
| (ಗ) ಕನಿಷ್ಠ'5 ವರ್ಷಗಳ ಅವದಿಗೆ ಸಂಸ ಸತ್ತು ಸದಸ್ಯರಾಗಿರುವವರು - ಅವರ ಆಧಿಕಾರಾವಧಿಯಲ್ಲಿ 
| (). ಕನಿಷ್ಟ5 ವರ್ಷಗಳ ಅವಧಿಗೆ ರಾಜ್ಯಗಳ ಶಾಸನ ಸಟೆಯ ಸದೆನ ೈರಾಗಿರುವವರು - ಅವರ ಅಧಿಕಾರಾವಧಿಯಲ್ಲಿ 
2 ಅಭ್ಯರ್ಥಿಯ ಮುತ್ತು ಅವರ ತಂದೆ, ತಾಯಿ / ಪೋಷಕರು, ಸರ್ಕಾರದ ಒಂದನೇ ಆಥವಾ ಎರಡನೇ ದರ್ಜೆಯ!" 
" ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದರೆ ಅಥವಾ ಸಾರ್ವಜನಿಕ ಉದ್ಯಮಗಳಲ್ಲಿ ತತ್ಸಮಾನವಾದ "ಹುದ್ದೆಗಳನ್ನು 
ಹೊಂದಿದ್ದರೆ ಅಥವಾ ಖಾಸಗಿ ಗಾರಿಕೆ : ಸಂಸ್ಥೆಗಳ ಉದ್ಯೋಗಯಾಗಿದ್ದು, ಎರಡನೆಯ ದರ್ಜೆ ಅಧಿಕಾರಿಯು 
ಪಡೆಯುತ್ತಿರುವ ವೇತನ ಫ್ರೇಣಿಗಿಲತ ಕಡಿಮೆಯಿಲ್ಲದ ವೇತನ ಶ್ರೇಣಿಯ ವೇತನ ಪ ಪಡೆಯುತ್ತಿದ್ದರೆ (ವೇತನ ಶ್ರೇಣಿ 
ರೂ.6000-11200) 
3 ಅಭ್ಯರ್ಥಿಯ ಮತ್ತು ಅವರ ತಂದೆ, ತಾಯಿ /' ಪೋಷಕರ ವಾರ್ಷಿಕ ಒಟ್ಟು ಆದಾಯ (60s Income 
K) fr] [3 ಲ f 
ರೂ.2.00 ಲಕ್ಷ ಮೀರಿದ್ದರೆ 
ಗ _ . 
4. ಅಭ್ಯರ್ಥಿಯ ಮತ್ತು ಅವರ ತಂದೆ, ತಾಯಿ / ಪೋಷಕರ ಸೇರಿದಂತೆ ಕರ್ನಾಟಕ ಭೂ ಸುಧಾರಣಾ ಕಾಯಿದೆ 
- 1961 ರಡಿಯಲ್ಲಿ ನಿಗದಿಪಡಿಸಿರುವ 10 ಯೂನಿಟ್‌ ಕೃಷಿ ಭೂಮಿಗಿಂತ ಹೆಚ್ಚು ಚು ಕೃಷಿ ಭೂಮಿ ಹೊಂದಿರುವವರು 
ಆದರೆ, ಪ್ಲಾಂಟೇಶನ್‌ ಬೆಳೆಗಳನ್ನು ಬೆಳೆಯುವ ಭೂಮಿಗೆ ಸಂಬಂದಿಸಿದಂತೆ" 20 ಎಕರೆಗಿಂತ ಹೆಚ್ಚು ಭೂಮಿ 
ಹೊಂದಿರುವವರು. 


“ಡಿ.ಎಂ. ಆಗಾ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಸಮಾಜ ಕಲ್ಯಾಣ ಇಲಾಖೆ 


ಎಗಧಿಪುಡಿಸಿರುವಂತೆ ಮದಲ ಸಿಬ್ಬಲಿದಿಯ 
3 ugkr ಹಾಜರಾತಿ ಸಂಖ್ಯಾಬಲ 
40 ದಾರಿಗಳ ಹಾಜಲಾತಿ ಕ 
ಕನಿಷ್ಠ |5 ವಿದ್ಯಾರ್ಥಿಗಳ ಸಂ.್ಸಿ 
13. ವಿಗೆದಿಶ ಮೂಲಭೂತ ಸೌಲಭ್ಯಗಳೆಬುಬೆ ಸ್ವಲತ ಕಟ್ಟಡ 
ಇರುವ ಸಂಸ್ಕೆಗಳೆ ಪಕರೆಣಗಳಲ್ಲಿ “06 ಮುೂಲಯಪೆ 
ರಗೆ ರು 


ಮೂರ) ವರ್ಷಗಳ ಕಾಲಾವಕಾಶ ನೀಡಬಯೆಯು. 
ಸಹಾಂಭಾನುದಾನವನ್ನು ನಿಲ್ಲಿಸಲಾಗುವುದು 
14. ಇನ್ನು |ಮುಂಬೆ - ಭವಿಷ್ಯೂನುಸಾಂಲೆ ರ್ತಿ 
ಮಾಡಳಿಕ್ಕದ್ದಲ್ಲ. 
15. ನೇರ | ನೇಮಕಾತಿ, ಬಡ್ತಿ ಮತ್ತು ವಿದ್ಯಾರ್ಥಿಗಳ. ಪ್ರವೇಶದ ಸಯೆದೆಣ್ಲಿ 
R ನಿಯಮಗಳು/ಆದೇಶಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸ ತಕ್ಕದ್ದು | 
16, ಸದರಿ ಜಾಲೇಜಿನಲ್ಲಿ ಇನ್ನು ಮುಂದೆ ನೌಕರರ, ದ ವೃತ್ತಿ ಮ್ತು ರಿಧಣ 
ಸರ್ಕಾಕೆದ ಪೂರ್ವಾನುಮತಿ ಪಡೆಯುವುದು ಮತ್ತು ಸರ್ಕಾರದ ಮೀಸಲಾತಿ ದಯ 
17. ಅನುಮೋದಿತ ಹುದ್ದೆಗಳಿಗೆ ವೇತನಾನುದಾನ ಬಡುಗಡೆ ಮಾಡುವ ಮುನ್ನ 
ವಯೊ ಮಿತಿ/ವಿದ್ಯಾರ್ಹತೆ ಮತ್ತಿತರ ಷರತ್ತುಗಳನ್ನು ಪೂರೈಸಿರುವ ಬಗ್ಗೆ ಖಚಿತಪಡಿಸಿಕೊಳ್ಳ; 


18. ಸದರಿ ಕಾಲೇಜಿನಲ್ಲಿ ವೇತನಾನುದಾನಕ್ಕೆ ಒಳಪೆಡಿಸಲಾಗಿರುವಂತಹ ಬೋಧಕರ ವೇತನವನ್ನು 2 


ಮಾಡಬೇಕಾಗಿರುವ ಖಹುಟ್ಛಿೆಗೇಗೆ ಸಕ್ಷೆದೆು 


eg 
ವರ್ಷಗಳ ಬಿವಟ್ರಿನೆ ಇಬಾಟೆಗೆ 


ರಿ 
4 
ನಿಗದಿ ಜಡಿಸಲಾದ ಯೋಜನೆ ಹಂಚಿಕೆಯಲ್ಲಿಯೇ ವೆಚ್ಚ ಭರಿಸತಕ್ಕದ್ದು. 


ಪ್ರತೀ ವಷಗವೂ ಮೇಲ್ಕಂಜೆ ಷರತ್ತುಗಳನ್ನು ಮೊಕೈನಿರುವ. ಕುರಿತು ಸಂಬಂಧಪಟ್ಟ 
ವರ್ಷದ: ವೇತನಾನದಾನ ಬಿಡುಗಡೆ ಮಾಡುವಂತೆ ಆಯುಕ್ತಾಲಯಕ್ಕೆ ಸೂಚಸಲಾಗಿದೆ. 
ಜವಾಬ್ದಾರರಾಗಿರುತ್ತಾರೆ. F _ 
| ಕರ್ನಾಟಕ ರಾಜ್ಯಪಾಲರ ಆಜ್ವಾಡುಸಾರ' ಮತ್ತು ಅವರ ಹೆಸ ರಿನೆಲ್ಲ 


ಯು. ಬಿ. ಉಳವಿ 


pd ಪಿ.ಆರ್‌. 678 


ಸಮಾಜ ಕಲ್ಯಾಣ ಸಚಿವಾಲಯ 
§ p ಸೇರ್ಪಡೆ ಆದೇತ 
ಸಂಖ್ಯೆ ಸಕಇ 166 ಬಿಸಿಎ 201,-ಬೆಂಗಳೂರು, ದಿನಾಂಕ 28-01-2012 
ಸರ್ಕಾರದ ದೇಶ ಸಂಖ್ಯೆ i 225 ಬಸಿಎ 2000, ದಿನಾಂಕ 30-03-2002ರಲ್ಲಿ ಭಾರತದ ಸಂವಿಧಾನದ ಅನುಚ್ಛೇದ 15(4) 
ಶೈಕ್ಷಣಿಕ ಸೌಲಭ್ಯಕ್ಕಾಗ್ಗ ಮತ್ತು ಅನುಚ್ಛೇದ 16(4)ರಂತೆ ಉಡ್ಕೋಗ ನೇಮಕಾತಿಗಳಲ್ಲಿ .ಮೀಸಛಾತಿ ಕಲ್ಪಿಸಲು ಪ್ರವರ್ಗ-2 (ಎ)ರ ಜಾತಿ ಪಟ್ಟಿಯ 
ಕ್ರಮಸಂಖ್ಯೆ 103 ರಲ್ಲಿ “ಅರಸು/ಅರಸ್‌ ASE) ಎಂದು ಜಾತಿಯನ್ನು ಸೇರ್ಪಡೆ ಮಾಡಲಾಗಿದೆ. i 
ರ್ನಾಟಕ ರಾಜ್ಯಪಾಲ ರ ಆಜ್ನಾಮುಸಾರ ಮ ತ್ಸು ಅವರ ಹೆ ಸವಿನಲ್ಲಿ 


ಎಂ ಪ ಬಾಟಿ 
ಟೇ ಸರ್ಕಾರದ ಅಧೀಫ ಕಾರ್ಯದರ್ಶಿ 
ಪಿ.ಆರ್‌. 679 . ಸಮಾಜ ಕಲ್ಯಾಣ ಇಲಾಖೆ 
ಮಾಜ ಕಲ್ಯಾಣ ಸಟಿವಾಲಯ ' ಫಿ 
ವಿಷಯ: ಸಾಮಾಜಿಕವಾಗಿ ಮುಂದುವರಿದ ವ್ಯಕ್ತಿಗಳು/ವರ್ಗಗಳನ್ನು ಟೆನೆಪದರ) "ಹಿಂದುಳಿದ ವರ್ಗಗಳ ಮೀಸಲಾತಿಯಿಂದ 
ಹೊರತುಪಡಿಸಲು ಕೆನೆಪದರ ನೀತಿಯ ವಾರ್ಷಿಕ ಆದಾಯ: ಮಿತಿಯನ್ನು ರೂ;3.5 ಲಕ್ಷಕ್ಕೆ ಹೆಚ್ಚಿಸುವ ಬಗ್ಗೆ.- 
ಓದಲಾಗಿಥೆ : ಸರ್ಕಾರದ ಆದೇಶ ಸಂ. ಸಕಇ 225 ಬಿಸಿಎ 2000, ದಿನಾಂಕ 30-03-2003 
ನೆ 4 ಫ್‌ § 2 
"ಮೇಲೆ. ಟಪಲಾದ-- ;ಹಿನಾರಕ 30: 03- 2002 'ಅಡೇಸದಲ್ಲಿ 'ಡಪದರವನ್ನು ನಿರ್ಣಯಿಸಲು . ರೂ. 2.00 ಲಕ್ಷಗಳ ವಾರ್ಷಿಕ ಆದಾಯ 
ಮಿತಿಯನ್ನು ನಿಗದಿಫಡಿಸಿರುತ್ತದೆ. “ಆದರೆ, ಸಾರ್ವಜನಿಕರು" ಮತ್ತು ಹಿಂದುಳಿದ, ವರ್ಗದ ಸಂಘಗಳ" ಒಕ್ಕೂಟ ಮತ್ತು. ಪ್ರತಿನಿಧಿಗಳಿಂದ ಈ ಆದಾಯ 
ಮಿತಿಯನ್ನು ಹೆಚ್ಚಿಸಲು ಕೆನೇರಿದ್ದರು. 'ಆ ಹಿನ್ನೆಲೆಯಲ್ಲಿ: ರಾಜ್ಯ ದುಳಿದೆ ವರ್ಗಗಳ ಆಯೋಗ ಸದರಿ ಮಿತಿಯನ್ನು ಹೆಚ್ಚಿಸಲು ಶಿಫಾರಸ್ಸು 
ಮಾಡಿರುತ್ತದೆ. ಇವುಗಳನ್ನೆಲ್ಲಾ ಪರಿಶೀಲಿಸಿ ಮೇಲ್ಕಂಡ ಮಿತಿಯನ್ನು ಮ ಸರ್ಕಾರೆ ತೀರ್ಮಾನಿಸಿ ಈ ಕಿಳಗಿನಂತೆ ಆದೇಶಿಸಿ 
ಸರ್ಕಾರದ ಆದೇಶ ಸಂಖ್ಯೆ ಸಕ 104-ಬಸಿಎ 2೦11, ಬೆಂಗಳೂರು, ದಿನಾಂಕ 06-02-2012 
k . ಸರ್ಕಾರಿ ಆಶ ಸಂ. ಸಕ್ಷ 225. ಬಿಸಿಎ 200, ದನಾಂಕ 30- 03-2002ರ ಅನುಬಂಧ 2ರಲ್ಲಿ ಅಂಶ 3ರಲ್ಲಿ ಹಿಂಡುಳಿದ ವರ್ಗಗಳ 
ಪ್ರವರ್ಗ 2ಎ, 2ಬಿ,| 3ಎ ಮತ್ತು '3ಬಿ ಗಳಿಗೆ . ಅನ್ವಯಿಸುವಂತೆ ಕೆನೆಪದರಕ್ಕೆ ನಿಗಧಿಪಡಿಸಿದ ಅಧ್ಯರ್ಧಿಯ' ಮತ್ತು ಅವರ ತಂಡ ಅಟ ಟರ 
[3 1 ಫಿ 


“F 


Ko 
i 


